ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಚುಕೆ ರಹಿತ ಪುಶ್ನೆ 


05-03-2021 ಪ್ರುಶ್ನೆ ಸಂಖ್ಯೆ: 631 (643) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಹೆಚ್‌.ಎಂ. ರಮೇಶಗೌಡ(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 


ವಿಷಯ: 


ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ಮಕ್ಕಳ ಮೇಲೆ ನೂತನವಾದ ತಂತ್ರಜ್ಞಾನಗ ಳಿಂದ ಆಗುತ್ತಿರುವ ದುಷ್ಟರಿಣಾಮ ಕುರಿತು 


(ಅ) ಮಕ್ಕಳ ಮೇಲೆ ನೂತನವಾದ ತಂತ್ರಜ್ಞಾನಗಳಿಂದ (ಕಂಪ್ಯೂಟಿರ್‌, ಲ್ಯಾಪ್‌ ಟಾಪ್‌, ಮೊಬೈಲ್‌, 
ಆನ್‌ಲೈನ್‌) ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಸರ್ಕಾರ ಗಮನ ಹರಿಸಿದೆಯೇ ; ಇದಕ್ಕ 
ಪರಿಹಾರವನ್ನು ಹುಡುಕಿದೆಯೇ ; ಈ ಬಗ್ಗೆ ಸರ್ಕಾರದ ಗಮನಕೆ ಬಂದ ಪ್ರಕರಣಗಳೆಷ್ಟು; 


(ಆ) ಮಕ್ಕಳಿಗೆ ಮಾನಸಿಕ ಮತ್ತು ದೈಹಿಕ ಒತ್ತಡಗಳನ್ನು ಪರಿಹರಿಸಲು /ಬಿಭಾಯಿಸಲು ಕೌನ್ಸೆಲಿಂಗ್‌ 
ಕೇಂದ್ರಗಳನ್ನು ತೆರೆಯಲಾಗಿದೆಯೇ; ಹಾಗಿದ್ದಲ್ಲ, ಎಷ್ಟು ಕೇಂದ್ರಗಳನ್ನು ತೆರೆಯಲಾಗಿದೆ ; ಅವುಗಳ 
ಮಾಹಿತಿಯನ್ನು ನೀಡುವುದು; 


(ಇ) ವಿಕಲಚೇತನರ ಆರ್ಥಿಕ ಸಬಲೀಕರಣಕ್ಕೆ ಕೈಗೊಂಡ ಕಾರ್ಯಯೋಜನೆಗಳಾವುವು 
ವಿವರವಾದ ಮಾಹಿತಿ ನೀಡುವುದು; 


[4 


(ಈ) ಇದುವರೆವಿಗೂ ಎಷ್ಟು ಫಲಾನುಭವಿಗಳು ಈ ಯೋಜನೆಗಳಿಂದ ಅನುಕೂಲ ಪಡೆದಿದ್ದಾರೆ ? 


